ಕರ್ನಾಟಕ ವಿಧಾನ ಪರಿಷತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


84 (98) 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


07.12.2020 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 
ಮು 


ಕ್ರಸಂ ಪ್ರಶ್ನೆ ಉತ್ತರ 

ಅ) | ಕೊಡಗು ಜಲ್ಲೆ ಸೋಮವಾರಪೇಟೆ 
ತಾಲ್ಲೂಕಿ ನವಾಲ್ಲೂರು, ತ್ಯಾಗತ್ತೂರು, 
ಅಭ್ಯತ್‌ ಮಂಗಲ ಭಾಗದಲ್ಲಿ 
ಕಾಡಾನೆಗಳ ಹಾವಳಿ ತಡೆಯಲು ರೈಲ್ರೆ a 
ಕಂಬಿಗಳಿಂದ ತಡೆಬೇಲಿ 
ನಿರ್ಮಿಸಲಾಗುತ್ತಿದೆಯೇ; 

ಆ) | ನಿರ್ಮಸುತ್ತಿದ್ದಲ್ಲಿ, ಸದರಿ ಕಾಮಗಾರಿಯ |2015_20ನೇ ಸಾಲಿನಲ್ಲಿ ಒಟ್ಟು 9.516 ಕಿಮೀ. ರೈಲ್ವೆ 
ಅಂದಾಜು ಮೊತ್ತ ಎಷ್ಟು | ಪ್ರಮಾಣದ ಬ್ಯಾರಿಕೇಡ್‌ ನಿರ್ಮಾಣ ಕಾಮಗಾರಿಗೆ 
ಭಿಡುಸಚೆಯಾಗಿಕುವ ಹಾಗೂ | ಸಕ್ರಿಯಲಾಗಿದ್ದ ಟೆಂಡರು ಬಂದ ದರದ ಪ್ರಕಾರ ಸದರಿ 
ವಿನಿಯೋಗಿಸಿರುವ ಅನುದಾನವೆಷ್ಟು; ಕಾಮಗಾರಿಯ ಅಂದಾಜು ಮೊತ್ತ ರೂ.5069 ಲಕ್ಷ 

ಆಗಿರುತ್ತದೆ. ಸದರಿ ಕಾಮಗಾರಿಗಾಗಿ ಈವರೆಗೆ ಒಟ್ಟು 
ರೂ.350.00 ಲಕ್ಷ ಬಿಡುಗಡೆಯಾಗಿದ್ದು, ಪೂರ್ಣ 
ಮೊತ್ತವನ್ನು ವಿನಿಯೋಗಿಸಲಾಗಿದೆ. 

ಇ) | ಕಾಮಗಾರಿಯ ಪ್ರಗತಿಯು ಪ್ರಸ್ತುತ 
ಯಾವ ಹಂತದಲ್ಲಿದೆ; 

ಸದರಿ ಕಾಮಗಾರಿಯು ಪ್ರತ್ತತ ಮುಕ್ತಾಯದ ಹಂತದಲ್ಲಿದ್ದು, 

Eee ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲು ಕ್ರಮ 
ಕಾಲಮಿತಿಯೊಳಗೆ - ಸ ಸ್ಳಗವುದು. 
ಪೂರ್ಣಗೊಳಿಸಲಾಗುವುದು? 


ಸಂಖ್ಯೆ: ಅಪಜೀ 201 ಎಫ್‌ಡಬ್ಲೂ ಖಾಲ್‌ 2020 


(ಆನಂದ್‌ ಸಿಂಗ್‌) 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


ಆನಂದ್‌ ಸಿಂಗ್‌ 
ಆರಣ್ಯ ಪರಿಸರ ಪುಕ್ತು ಜೀವಿಕಾಸ ಸಚಿವರ: 
” ೨ 


